ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 104(67) 
ಸದಸ್ಯರ ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ ( ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ig 
ಕ್ರ. ಪ್ರಶ್ನೆ ಉತ್ತರ 


ಸಂಖ್ಯೆ ಎಷ್ಟು; 


RN 


ಎಷ್ಟು; (ಮಾಹಿತಿ ಒದಗಿಸುವುದು) 


EE 


ಸಂ 
ಅ. Ta ಖಾಸಗಿ ಪ್ರಾಥಮಿಕ ಶಾಲೆಗಳ | ರಾಜ್ಯದಲ್ಲಿನ ಒಟ್ಟು ಖಾಸಗಿ ಪ್ರಾಥಮಿಕ ಶಾಲೆಗಳ ಸಂಖ್ಯೆ : 


14,758 


ಆ. | ಈ ಶಾಲೆಗಳಲ್ಲಿ ಶಾಲಾರಂಭದ ಸಮಯ ರಾಜ್ಯದಲ್ಲಿ ಶಾಲೆಗಳ ಶಾಲಾರಂಭದ 


ಸಮಯದ ಕುರಿತಂತೆ ಸುತ್ತೊಲೆ ಸಂಖ್ಯೆ: 
ಸಿ4(6)ಪ್ರೌಶಿ/ಶಾ.ಕಾ.ಪ್ರ/48/2020-21, ದಿನಾಂಕ: 
21.10.2021ರ ರೀತ್ಯ ಸಲಹಾತ್ಮಕ ವೇಳಾಪಟ್ಟಿಯಂತೆ 
ಖಾಸಗಿ ಪ್ರಾಥಮಿಕ ಶಾಲೆಗಳ ಸಮಯವು - 
ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10.00 
ಗಂಟೆಯಿಂದ ಸಂಜೆ 4:30 ರವರೆಗೆ ಹಾಗೂ ಶನಿವಾರ 
ಬೆಳಿಗ್ಗೆ 8.00 ರಿಂದ 11.40. 


> 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇ. | ಅನೇಕ ಖಾಸಗಿ ಶಾಲೆಗಳು ಬೆಳಗ್ಗೆ ೨.೦೦ 
ಗಂಟೆಗೆ ಆರಂಭವಾಗುತ್ತಿರುವುದರಿಂದ 
ಮಕ್ಕಳಿಗೆ ತೊಂದರೆಯಾಗುತ್ತಿರುವುದು 


ಖಾಸಗಿ ಶಾಲೆಗಳು ಇಲಾಖೆ ನಿಗಧಿಪಡಿಸಿದ ಸಮಯಕ್ಕೆ 
ಮೊದಲೇ ಆರಂಭಿಸಿ ತೊಂದರೆಯಾಗುತ್ತಿರುವ ಕುರಿತಂತೆ 
ಯಾವುದೇ ದೂರುಗಳು ಸ್ವೀಕೃತಿಯಾಗಿರುವುದಿಲ್ಲ. 


ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಈ. | ಬಂದಿದ್ದಲ್ಲಿ ಶಾಲಾ ಸಮಯವನ್ನು ಬೆಳಗ್ಗೆ 
10.00 ಗಂಟೆಗೆ ನಿಗಧಿ ಮಾಡುವ ಬಗ್ಗೆ 


“ಆ” ರಲ್ಲಿ ವಿವರಣೆಯ ಹಿನ್ನೆಲೆಯಲ್ಲಿ ಅನ್ವಯಿಸುವುದಿಲ್ಲ. 


ಇಪಿ 258 ಪಿಎಂಸಿ 2021 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


